ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 17-03-2021 ಪ್ರಶ್ನೆ ಸಂಖ್ಯೆ: 1212(1431) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ (ಪದವೀಧರರ ಕೇತು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ಮುಜರಾಯಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಮಾಣ ಸಚಿವರು 


ವಿಷಯ : ಖಾಸಗಿ ಸಂಸ್ಥೆಯವರಿಗೆ ಮೆಟ್ರಿಕ್‌ ಪೂರ್ವ ಮತ್ತು ಮೆಟ್ರಿಕ್‌ ನಂತರದ ವಸತಿ ನಿಲಯಗಳನ್ನು ಪ್ರಾರಂಬಿಸಲು 
ಅನುಮತಿ ನೀಡುವ ಕುರಿತು 


(ಅ) ಹಿಂದಿನ ವರ್ಷಗಳಲ್ಲಿ ಖಾಸಗಿ ಸಂಸ್ಥೆಯವರುಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ 
ಇಲಾಖೆಯ ವತಿಯಿಂದ ಅನುದಾನ ಸಹಿತವಾಗಿ ಅಥವಾ ಅನುದಾನ ರಹಿತವಾಗಿ ಮೆಟ್ರಿಕ್‌ 
ಪೂರ್ವ ಮತ್ತು ಮೆಟ್ರಿಕ್‌ ನಂತರದ ವಸತಿ ನಿಲಯಗಳನ್ನು ನಡೆಸಲು ಅನುಮತಿ 
ನೀಡಲಾಗಿದೆಯೇ; 


(ಆ) ಹಾಗಿದ್ದಲ್ಲಿ, ಪ್ರಸಕ ಸಾಲಿನಲ್ಲಿ ಖಾಸಗಿ ಸಂಸ್ಥೆಯವರುಗಳಿಗೆ ಸದರಿ ವಸತಿವಿಲಯಗಳನ್ನು 
ಪ್ರಾರಂಭಿಸಲು ಅನುಮತಿ ನೀಡದೇ ಇರಲು ಕಾರಣಗಳೇನು; 


(ಇ) ಅದರಲ್ಲೂ ಪ್ರಮುಖವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಮೆಟ್ರಿಕ್‌ ನಂತರದ 
ವಸತಿನಿಲಯಗಳನ್ನು ನಡೆಸಲು ಖಾಸಗಿಯವರಿಗೆ ಅನುಮತಿ ನೀಡದೇ ಇರುವುದರಿಂದ 
ಅಲ್ಲಿನ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಈ) ಬೆಳಗಾವಿ ವಿಭಾಗದಲ್ಲಿ ಕಳೆದಂ2 ವರ್ಷಗಳಲ್ಲಿ ಮೆಟ್ರಿಕ್‌ ಮತ್ತು ಮೆಟ್ರಿಕ್‌ ನಂತರದ 
ವಸತಿನಿಲಯಗಳನ್ನು ನಡೆಸಲು ಎಷ್ಟು ಖಾಸಗಿ ಸಂಸ್ಥೆಗಳು ಮನವಿ ಸಲ್ಲಿಸಿದ್ದವು; ಹಾಗೂ 
ಸದರಿ ಸಂಸ್ಥೆಗಳಿಗೆ ಅನುಮತಿ ನೀಡದಿರಲು ಕಾರಣಗಳೇನು ; ಅವುಗಳ ಸಂಪೂರ್ಣ ವಿವರ 
ನೀಡುವುದು; 


(ಉ) ಇನ್ನಾದರೂ ಗ್ರಾಮೀಣ ಪ್ರದೇಶಗಳನ್ನು ಒಳಗೊಂಡಂತೆ, ಅನುದಾನ ಸಹಿತವಾಗಿ 
ಅಥವಾ ಅನುದಾನ ರಹಿತವಾಗಿ ಮೆಟ್ರಿಕ್‌ ನಂತರದ ಮತ್ತು ಮೆಟ್ರಿಕ್‌ ಪೂರ್ವ 
ವಸತಿನಿಲಯಗಳನ್ನು ನಡೆಸಲು ಖಾಸಗಿಯವರಿಗೆ ಅನುಮತಿ ನೀಡಲು ಸರ್ಕಾರ 
ಕ್ರಮಕ್ಯಗೊಳ್ಳಲಾಗುವುದೇ? 


